ಕರ್ನಾಟಿಕ ವಿಧಾನ. ಪರಿಷತ್ತು 


ಚುಕ್ಕೆ 1 ರುತಿಲದ ಪ್ರಶ್ನೆ ಸಂಖ್ಯೆ 


[340 


ಸದಸ್ಯರ ಹೆಸರು ಶ್ರೀ. ಎಂ.ಎ ಗೋಪಾಲಸ್ವಾಮಿ 

| (ಸ್ಟೇ ಳೀಯ ಸಂಸ್ಥೆ ಗಳಿಂದ ಚುನಾಯಿತರಾದವರು) pa 
ಉತ್ತರಿಸುವ ದಿನಾ೦ಕ ET NE 
ಉತ್ತರಿಸುವ ಸಚಿವರು ಕೃಷಿಸಚಿವರು i 


ಕಾರ್ಯಕ್ರಮ. ಜಾರಿ ಬ೦ದ 
ನಂತರ ಇಳುವರಿ ಪ್ರಮಾಣ 


| ಎಷ್ಟ್ಮಾಗಿದ; ಈ ಹಿಂದಿನ 
ಇಳುವರಿ ಪ್ರಮಾಣಕ್ಕೆ 


ಹೋಲಿಸಿದ್ದಲ್ಲಿ, ಭೂಚೇತನ 
| ಕಾರ್ಯಕ್ರಮದಿಂದ ರೈತರಿಗೆ | 
ಅನುಕೊಲವಾಗಿದೆಯೆೇ; 


ತೆ 


ಅಥವಾ 
ಕಾರ್ಯಕುಮದಲ್ಲಿ. 


ದರಿ ಕಾರ್ಯ 


| ಹೆಚ್ಚಳವಾಗಿರುತ್ತದೆ. 
ಪ್ರೇರಿತವಾಗಿ ಈ ಯೋಜನೆಯನ್ನು ಎರಡನೇ ಹಂತವಾಗಿ 2013-14 | 


A ದೈತರ 
ಜೀವನವನ್ನು ಉತ್ತಮಗೊಳಿಸಲು ಭೂಚೇತನ ಯೋಜನೆಯನ್ನು 
2009-10 ರಿಂದ 2012-13 ನೇ ಸಾಲಿನವರೆಗೆ ` ಅನುಷ್ಠಾನ 
ಮಾಡಲಾಗಿದೆ. ಈ ಯೋಜನೆಯ ಅನುಷ್ಠಾನ ಪ್ರದೇಶದಲ್ಲಿ ವಿವಿಧ 
ಬೆಳೆಗಳ ಇಳುವರಿಯು ಸರಾಸರಿ ಶೇಕಡ 15 ರಿಂದ 24.ರಷ್ಟು 
ಈ ಯೋಜನೆಯ ಫಲಿತಾಂಶದಿಂದ 


ರಿಂದ 2017-18 ರವರೆಗೆ ಮುಂದುವರೆಸಲಾಗಿರುತ್ತದೆ. 


I ಪ್ರಸ್ತುತ NU TOUT TY 


ಮುಂದುವರೆಸಲಾಗಿದೆಯೇ; 
ವಿನೂತನ 


: ವಿಲೀನಗೊಳಿಸಲಾಗಿದೆಯೆ; 
(ಮಾಹಿತಿ ನೀಡುವುದು) 


ಸದರಿ: ಕಾರ್ಯಕುಮದ ಅಂಶಗಳಾದ 


ಪುಸ್ತುತ ಸದರಿ ಕಾರ್ಯಕ್ರಮವನ್ನು ' 


ಮುಂದುವಷರೆಸಿರುವುದಿಲ್ಲು. 

ಮಣ್ಣು ಫಘಫಲವತ್ತತ 
ಆಧಾರದಲ್ಲಿ ಪೋಷಕಾಂಶಗಳ ಶಿಫಾರಸ್ಸು ಕಾರ್ಯಕ್ರಮವನ್ನು 
ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಕಾರ್ಯಕ್ರಮದಡಿ ವಿಲೀನಗೊಳಿಸಿ 


ಅಮುಷ್ಠಾನ ಮಾಡಲಾಗುತ್ತಿದೆ. 


ಆ ರೈತ 


ಸಿರಿ ಯೋಜನೆಯಡಿ 
ಬೆಳೆಗಾರರನ್ನು ಉತ್ತೇಜಿಸಲು 
ಇಲ್ಲಿಯವರೆಗೆ ಹಾಸನ ಜಿಲ್ಲೆಗೆ 


| ಬಿಡುಗಡೆಯಾದ 
-| ಅನುದಾನವೆಷ್ಟು: ಸದರಿ 
| ಯೋಜನೆಯಡಿ ಎಷ್ಟು 
ಫಲಾಮಭವಿಗಳಿಗೆ 
| ಅನುದಾನ ನೀಡಲಾಗಿದೆ?! 
(ತಾಲ್ಲೂಕುವಾರು ಮಾಯಿತಿ 
ನೀಡುವುದು) 


ಸಂಖ್ಯೆ: AGRI-ACT/19/ 2021 


|! ಅನುದಾನ ಬಿಡುಗಡೆಯಾಗಿರುತ್ತದೆ. 


CN 


ರೈತ ತ ಸರ ಯೋಜನೆಯಡಿ ಪಢಗಾರರನ್ನು ಉತ್ತೇಜಿಸಲು 
ಇಲ್ಲಿಯವರೆಗೆ ಹಾಸನ ಜಿಲ್ಲೆಗೆ ರಾಜ್ಯವಲಯದಡಿ ರೂ.3945 
ಲಕ್ಷಗಳು ಹಾಗು ಆರ್‌.ಕೆ.ವಿ. ಮೈ ಅಡಿ ರೂ.12 ಲಕ್ಷಗಳು 


ಒಟ್ಟು 1923 ಫಲಾನುಭವಿಗಳಿಗೆ ರಾಜ್ಯವಲಯದಡಿ ರೂ.24.66 
ಲಕ್ಷಗಳು ಹಾಗು ಆರ್‌ೆ.ವಿವೈ ಅಡಿ ರೂ.4032 ಲಕ್ಷಗಳು 
ಅನುದಾನ ಪಾವತಿಸಲಾಗಿದೆ. ತಾಲ್ಲೂಕುವಾರು ವಿವರ 
ಅನುಬಂಧ ದಲ್ಲಿ ಲಗತ್ತಿಸಲಾಗಿದೆ. 


ದ 


ಪೃಷಿ ಸಚಿವರು 


ಸದರಿ ಯೋಜನೆಯಡಿ | 


ಅಮಬಂಧ 


ರೈತಸಿರಿ ಯೋಜನೆಯಡಿ ಬಿಡುಗಡೆಯಾದ ಅನುದಾನದ ವಿವರ 


& ರಾಜ್ಯ ವಲಯ | _ 
| ಅನು ದಾನ 
ಜಿಲ್ಲೆ ತಾಲೂಕು | ಫಲಾನುಭವಿಗಳ ನುದಾನ ವೆಚ್ಚ (ರೂ ಅನುದಾ ವೆಚ್ಚ್‌ (ರೂ 
ಸೆಂಟಿ ಬಿಡುಗಡೆ (ರೂ ಲಕಗಳಲಿ ಬಿಡುಗಡೆ ( ರೂ ಅಫಗಳಲಿ 
ತಿ ಲಕ್ಷಗಳಲ್ಲಿ ಬ ie ಲಕ್ಷಗಳಲ್ಲಿ ಚ ಾ 
ಆಲೂರು [0 0.00 0.00 0.00 0.00 
ಅರಕಲಗೂಡು 16 0.36 0.16 0.36 0.36 
ಅರಸೀಕೆದೆ 1738 "33.71 22.10 36.63 36.55 
_ ಬೇಲೂರು 68 2.82 0.98 180 1.77 
ಹಾಸಿನ - 1 
ಚನ್ನರಾಯಪಟ್ಟಣ 59 1.94 0.89 1.13 0.84 
| ಹಾಸನ 0 | 000 000 | 000. | 000 
ಹೊಳೆನರಸೀಪುರ 42 0.62 0.53 il 0.80 0.80 
ಸಕಲೇಶಪುರ 0 0.00 0.00 . 0.00 0.00 
ಜಿಲ್ಲೆ ಒಟ್ಟು 1923 39.45 24.66 40.72 40.32 


[os 


